ಮಗುವಿನ ಭಾಷೆ 
ಮತು ಶಿಕಕ 
ಬಾಲಿ [0 
ಒಂದು ಕೈಪಿಡಿ 
ಕೃಷ್ಣ ಕುಮಾರ್‌ 


ಅನುವಾದ 
ಸುಧಾ ಹೆಗಡೆ ಆಡುಕಳ 


ಮಗುವಿನ ಭಾಷೆ 
ಮತ್ತು ಶಿಕ್ಷಕ 
ಒಂದು ಕೈಪಿಡಿ 


ಸೃಜನಶೀಲ ಕಲಿಕೆ 


ಮಗುವಿನ ಭಾಷೆ 
ಮತು ಶಿಕಕ 
[50 
ಒಂದು ಕೈಪಿಡಿ 


ಕೃಷ್ಣ ಕುಮಾರ್‌ 


ಅನುವಾದ: 
ಸುಧಾ ಹೆಗಡೆ ಆಡುಕಳ 


nbt.india 
Ta: ql FA, 


ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ಹೊಸ ಇಂಗ್ಲಿಷ್‌ ಆವೃತ್ತಿಗೆ ಮುನ್ನುಡಿ 


1986ರಲ್ಲಿ ಈ ಪುಸ್ತಕವು ಮೊದಲ ಬಾರಿಗೆ ಯುನಿಸೆಫ್‌ ನೆರವಿನಿಂದ 
ಪ್ರಕಟಗೊಂಡಿತು. ಆಗಿನಿಂದಲೂ ದೇಶಾದ್ಯಂತ ಅನೇಕ ಜನರು ಈ ಪುಸ್ತಕದ 
ಬಗ್ಗೆ ನೀಡಿದ ಪ್ರಶಂಸೆಗಳಿಂದ ನಾನು ಆಶ್ಚರ್ಯ ಮತ್ತು ದಿಗಿಲುಗಳನ್ನು ಒಟ್ಟಿಗೇ 
ಅನುಭವಿಸಿದ್ದೇನೆ. ಪುಸ್ತಕದ ಮೇಲೆ ಅನೇಕ ಜನರು ಇಟ್ಟಿರುವ ಭರವಸೆ ಮತ್ತು 
ನಿರೀಕ್ಷೆಗಳು ನನ್ನನ್ನೇ ಬೆರಗಾಗಿಸಿವೆ. ನಾನು ಇದನ್ನು ಬರೆಯುವಾಗ 
ಯೋಚಿಸಿದುದಕ್ಕಿಂತ ಹೆಚ್ಚಿನ ಸಂಚಲನೆಯನ್ನು ಪುಸ್ತಕ ಉಂಟುಮಾಡಿದೆ. ಅನೇಕ 
ಸ್ವಯಂ ಸೇವಾ ಸಂಸ್ಥೆಗಳು ಮೊದಲಿನಿಂದಲೂ ಪುಸ್ತಕದ ಬಗ್ಗೆ ಆಸ್ಥೆ ವಹಿಸಿವೆ. 
ಇತ್ತೀಚೆಗೆ ಸರ್ಕಾರ ಕೂಡ ಪುಸ್ತಕದ ಪ್ರಸಾರಕ್ಕೆ ಆಸಕ್ತಿ ವಹಿಸಿದೆ. ಇದರ ಹಿಂದಿ 
ಆವೃತ್ತಿಯನ್ನು ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ನವರು ಪ್ರಕಟಿಸಿದ್ದು, ಅನೇಕ ಮಕ್ಕಳ 
ಪಾಲಕರು ಕೂಡಾ ಪುಸ್ತಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಪ್ರಕಟವಾಗು 
ತ್ತಿರುವ ಇಂಗ್ಲಿಷ್‌ ಆವೃತ್ತಿಯು ಪ್ರಾಥಮಿಕ ಶಿಕ್ಷಣದ ಹೊಸ ಪರಿಕಲ್ಪನೆಗಳನ್ನು 
ಪರಿಚಯಿಸುವ ಮೊದಲ ಹೆಜ್ಜೆಯಾಗಲೆಂದು ಆಶಿಸುತ್ತೇನೆ. 

ಪುಸ್ತಕವನ್ನು ಪ್ರಕಟಿಸಿರುವ ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ನವರಿಗೆ, ಪ್ರಕಟಿಸಲು 
ಅನುಮತಿ ನೀಡಿದ ಯುನಿಸೆಫ್‌ನವರಿಗೆ ಆಭಾರಿಯಾಗಿದ್ದೇನೆ. ಕರಡು ಪ್ರತಿಯನ್ನು 
ತಿದ್ದಲು ನೆರವಾದ ಫ್ರಾನ್ಸಿಸ್‌ ಕುಮಾರ್‌ ಹಾಗೂ ನನ್ನ ಪತ್ನಿಗೆ ಮತ್ತು "ಓದುವುದು" 
ಅಧ್ಯಾಯದಲ್ಲಿ ಕೆಲವು ಆಂಗ್ಲ ಶಿಶುಗೀತೆಗಳನ್ನು ಸೇರಿಸಲು ಸಹಕರಿಸಿದ 
ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಧನ್ಯವಾದಗಳು. 


' ಸೆಂಟಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಎಜುಕೇಶನ್‌ ಕೃಷ್ಣ ಕುಮಾರ್‌ 
ದೆಹಲಿ ಯುನಿವರ್ಸಿಟಿ 
15 ಸೆಪ್ಟೆಂಬರ್‌ 1998 


ಮೊದಲ ಆವೃತ್ತಿಗೆ ಮುನ್ನುಡಿ 


ಈ ಪುಸ್ತಕದಲ್ಲಿ ಸೂಚಿಸಿರುವ ಎಲ್ಲಾ ಚಟುವಟಿಕೆಗಳು ಮಧ್ಯಪ್ರದೇಶದ 
ಟೀಕಮ್‌ಗಢದ ಚೆಲ್ಲನ್ಸ್‌ ಲಿಟರೇಚರ್‌ ಸೆಂಟರ್‌ನಲ್ಲಿ 1985ರ ಬೇಸಿಗೆ 
ಪ್ರಯೋಗಿಸಲ್ಪಟ್ಟವುಗಳಾಗಿವೆ. ಇದಕ್ಕಾಗಿ ಬೆಳಿಗ್ಗೆ 6.30ಕ್ಕೇ ಕೇಂದ್ರಕ್ಕೆ ಹಾಜರಾಗು 
ತ್ತಿದ್ದ ಎಲ್ಲ ಚಿಣ್ಣರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಎಲ್ಲ ಚಟುವಟಿಕೆಗಳ 
ಪ್ರಾಯೋಗಿಕ ಸಫಲತೆಯನ್ನು ಅರಿಯಲು ಆ ಮಕ್ಕಳಿಂದಾಗಿ ಸಾಧ್ಯವಾಯಿತು. 
ಅವರಿಗೆ ಪುಸ್ತಕವನ್ನು ಅರ್ಪಿಸುತ್ತಿದ್ದೇನೆ. ಚಟುವಟಿಕೆಗಳನ್ನು ತಮ್ಮ ಕೇಂದ್ರದಲ್ಲಿ 
ಪ್ರಯೋಗಿಸಲು ಅನುವು ಮಾಡಿಕೊಟ್ಟ ಗುರ್‌ಬಚನ್‌ ಸಿಂಗ್‌ ಮತ್ತು ಘೂಲ್‌ 
ಚಂದ್ರ ಜೈನ್‌ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. 
ಈ ಪುಸ್ತಕವನ್ನು ಶುಷ್ಠಪಾಂಡಿತ್ಯದ ಭಾರದಿಂದ ತಪ್ಪಿಸುವ ಸಲುವಾಗಿ 
ಯಾವುದೇ ಶಿಕ್ಷಣತಜ್ಞರ ಹೇಳಿಕೆಗಳನ್ನು ನೇರವಾಗಿ ನೀಡಿಲ್ಲ. ಆದಾಗ್ಯೂ ಮಕ್ಕಳ 
ಭಾಷಾ ಬೋಧನೆಯ ಬಗ್ಗೆ ನಿಖರ ಅಭಿಪ್ರಾಯಗಳನ್ನು ಹೊಂದಿರುವ ಈ 
ಶತಮಾನದ ಅನೇಕರ ಜ್ಞಾನವನ್ನಿಲ್ಲಿ ಪರೋಕ್ಷವಾಗಿ ಬಳಸಿಕೊಂಡಿದ್ದೇನೆ. ಜೋನ್‌ 
ಟಫ್‌, ಸಿಲ್ಲಿಯಾ ಎಸ್ಫೋನ್‌ ವಾರ್ನರ್‌ ಮತ್ತು ಜೇಮ್ಸ್‌ ಬ್ರಿಟ್ಟನ್‌ ಅವರ ಅನೇಕ 
ವಿಚಾರಗಳು ಪುಸ್ತಕದಲ್ಲಿವೆ. ಫ್ರಾಂಕ್‌ ಸ್ಮಿಥ್‌, ಪ್ಯಾಜೆ, ವೈಗೊಟ್‌ಸಿ ಚಕೊವಸ್ಥಿ, 
ಗಿಜುಭಾಯ್‌ ಮತ್ತು ರವೀಂದ್ರನಾಥ ಟಾಗೋರ್‌ರ ಪ್ರಭಾವವೂ ಇಲ್ಲಿದೆ. 
ಅದರಲ್ಲಿಯೂ ಭಾರತೀಯ ಸನ್ನಿವೇಶಗಳಲ್ಲಿ ಶಿಶು ಕೇಂದ್ರಿತ ಶಿಕ್ಷಣ ಕ್ರಮವನ್ನು 
ಪ್ರಯೋಗಿಸಬಹುದೆಂಬ ಭಾವನೆಯನ್ನು ನನ್ನಲ್ಲಿ ಬಲಪಡಿಸಿದುದು ಗಿಜುಭಾಯ್‌ 
ಮತ್ತು ರವೀಂದ್ರರ ಪ್ರಯೋಗಗಳು. 

ಈಃ ಮಸ್ತಕವನ್ನು ಬರೆಸುವಲ್ಲಿ ಯುನಿಸೆಫ್‌ನವರ ಪ್ರೋತ್ಸಾಹ ಸ್ಫರಣೀಯ. 
ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವ ಶಾಲಾ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ 
ಶಿಕ್ಷಕರಿಗೆ, ಶಿಕ್ಷಕ ತರಬೇತಿದಾರರಿಗೆ, ಪಠ್ಯಕ್ರಮ ರೂಪಿಸುವವರಿಗೆ ಈ ಪುಸ್ತಕ 
ಸಹಕಾರಿಯಾಗಲಿದೆ. ಬಹುಶಃ ಕೆಲವು ಪೋಷಕರನ್ನೂ ತಲುಪಬಹುದೇನೋ. 
ಪ್ರಾಥಮಿಕ ಶಾಲಾ ಶಿಕ್ಷಣದ ಹಳೆಯ ನಿರ್ಬಂಧಗಳನ್ನು ಸಡಿಲಿಸಿ, ಶಾಲೆಯು 
ಸಂತಸದಾಯಕ ಮತ್ತು ನಲಿಯುತ್ತಾ ಕಲಿಯಲು ಪ್ರಶಸ್ತ ಸ್ಥಳವೆಂದು ಪುಟ್ಟ 
ಮಕ್ಕಳು ಭಾವಿಸುವಂತೆ ಮಾ ತ್ರಗೆಯು ಸಹಕಾರಿಯಾಗಲೆಂದು 


ಭಾಷೆ ಎಂದರೇನು? 


ಸಾಮಾನ್ಯವಾಗಿ ನಾವೆಲ್ಲರೂ ಭಾಷೆ ಎಂದರೆ ಕೇವಲ ಸಂಪರ್ಕ ಮಾಧ್ಯಮ 
ಎಂದಷ್ಟೇ ಭಾವಿಸುತ್ತೇವೆ. ಭಾಷೆಯು ಯೋಚಿಸುವ, ಅನುಭವಿಸುವ ಮತ್ತು 
ಪ್ರತಿಕ್ರಿಯಿಸುವ .ಸಾಧನ ಕೂಡಾ ಎಂಬುದನ್ನು ಮರೆತುಬಿಡುತ್ತೇವೆ. ಭಾಷಾ 
ಬಳಕೆಯ ಬಗೆಗಿನ ಈ ರೀತಿಯ ವಿಸ್ತ ತವಾದ ಜ್ಞಾನವು ಸಣ್ಣ ಮಕ್ಕಳೊಂದಿಗೆ 
ವ್ಯವಹರಿಸುವ ಎಲ್ಲರಲ್ಲಿಯೂ ಇರಬೇಕಾದದ್ದು ಅತ್ಯಗತ್ಯ. ಮಗುವಿನ ವ್ಯಕ್ತಿತ್ವ 
ಬೆಳವಣಿಗೆ ಮತ್ತು ಸಾಮರ್ಥ್ಯಗಳ ಅಭಿವೃದ್ಧಿಯಲ್ಲಿ ಬಾಲ್ಕದ ಭಾಷಾ ಜ್ಞಾನವು 
ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಮಗುವಿನ ಗ್ರಹಿಕೆ, ಆಸಕ್ತಿ, ಸಾಮರ್ಥ್ಯ, 
ಮೌಲ್ಯ ಮತ್ತು ಮನೋಧೋರಣೆಗಳ ಬೆಳವಣಿಗೆಯಲ್ಲಿ ಭಾಷೆಯು ಬಹಳ 
ಸೂಕ್ಷ್ಮವಾದ ಆದರೆ ದೃಢವಾದ ಪ್ರಭಾವವನ್ನು ಬೀರುತ್ತದೆ. ಕೈಪಿಡಿಯ ಈ 
ಅಧ್ಯಾಯವು ಮುಖ್ಯವಾಗಿ ಇದೇ ವಿಷಯವನ್ನು ವಿವರಿಸುತ್ತದೆ. 

ಮೊದಲಿಗೆ 'ಬಹಳ ಗೊಂದಲವನ್ನುಂಟು ಮಾಡುವ ಒಂದು ವಿಷಯ 
ವನ್ನು ಸ್ಪಷ್ಟಪಡಿಸಿಕೊಳ್ಳೋಣ. ಸಾಮಾನ್ಯವಾಗಿ ಶಾಲಾ ಶಿಕ್ಷಕರು ಭಾಷೆಯನ್ನು 
(ಇಂಗ್ಲಿಷ್‌ ಅಥವಾ ಹಿಂದಿ ಯಾವುದೇ ಇರಲಿ) ಒಂದು ಕಲಿಕೆಯ ವಿಷಯ 
ಎಂಬುದಾಗಿ ಪರಿಗಣಿಸುತ್ತಾರೆ. ಆದ್ದರಿಂದ ಅವರು ಒಂದು ಭಾಷೆಯನ್ನು 
ಪರಿಣಾಮಕಾರಿಯಾಗಿ ಬೋಧಿಸುವುದು ಹೇಗೆ ಎಂಬುದರ ಬಗ್ಗೆ ಈ ಕೈಪಿಡಿಯು 
ಮಾರ್ಗದರ್ಶಿಯಾಗಿರಬೇಕೆಂದು ಬಯಸುತ್ತಾರೆ. ಇನ್ನೊಂದು ಬದಿಯಿಂದ, 
ವಿಷಯ ತಜ್ಞರು ಮಗು ಕಲಿಯುವ ಭಾಷೆಯನ್ನು ಪ್ರಥಮ ಭಾಷೆ, ದ್ವಿತೀಯ 
ಭಾಷೆ ಎಂಬುದಾಗಿ ವರ್ಗೀಕರಿಸಿ ಅದಕ್ಕನುಗುಣವಾದ ಬೋಧನಾ ವಿಧಾನ 
ಗಳನ್ನು ವಿವರಿಸುತ್ತಾರೆ. ಆದಾಗ್ಯೂ, ಇವರಿಬ್ಬರೂ ಭಾಷಾ ವಿಷಯದ ಕೈಪಿಡಿ 
ಎಂದರೆ ಭಾಷೆಯ ಸಂರಚನೆ, ಶಬ್ದ ಭಂಡಾರ, ವ್ಯಾಕರಣ ಕಲಿಕೆಗಳನ್ನು 
ಒಳಗೊಂಡಿರಬೇಕೆಂದು ಆಶಿಸುತ್ತಾರೆ. 

ಆದರೆ ಇಲ್ಲಿ ಚರ್ಚಿಸುವ ವಿಷಯಗಳು ಬೇರೆಯವೇ ಆಗಿವೆ. ಈ 
ಕೈಪಿಡಿಯು ಯಾವುದೇ ಒಂದು ಭಾಷೆಯ ಕಲಿಕೆಯ ಬಗ್ಗೆ ವಿವರಿಸುವುದಿಲ್ಲ. 
ಯಾವುದೇ ಭಾಷೆಯಿರಲಿ, ಅದು ಮಗುವಿನ ಮೇಲೆ ಬೀರುವ ಪರಿಣಾಮಗಳ 
ಬಗ್ಗೆ ಇದು ಚರ್ಚಿಸುತ್ತದೆ. ಜಗತ್ತಿನಲ್ಲಿರುವ ಪ್ರತಿಯೊಂದು ಮಗುವು ತನ್ನ 


2  , ಮಗುವಿನ ಭಾಜಿ ಮತ್ತು ಕಿಕ್ಷಕ 


ಅನೇಕ ಅಗತ್ಯಗಳ ಪೂರೈಕೆಗಾಗಿ ಅದರ ಮಾತ್ಮಭಾನೆಯನ್ನು ಬಳಸುತ್ತದೆ 
ತನ್ನ ಸುತ್ತಲಿನ ಜಗಕ್ತನ್ನು ಅರಿಯುವುದು ಅಂತಹ ಮುಖ್ಯ ಅಗತ್ವಗಳಲ್ಲೊಂದು. 
ಈ ಉದ್ದೇಶದ ಪೂರೈಕೆಗೆ ಭಾಷೆಯು ಒಂದು ಸಾಧನವಾಗಿದೆ. 
ಎಲ್ಲಿಯವರೆಗೆ ನಾವು ಭಾಷೆಯ ಬಗ್ಗೆ ಕಿಶುಕೇಂದ್ರಿಶವಾಗಿ ಯೋಚಿಸುವುದಿಲ್ಲವೊ. 
ಭಾಷೆಯು ಮಗುವಿನ ಮೇಲೆ ಉಂಟುಮಾಡುವ ಪರಿಣಾಮಗಳನ್ನು 
ತಿಳದುಕೊಳ್ಳುವುದಿಲ್ಲವೊ ಅಲ್ಲಿಯವರೆಗೆ ನಾವು ಶಿಕ್ಷಕ: ಪೋಷಕ ಅಥವಾ 
ತಾಯಿ-ತಂದೆಗಳಾಗಿ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. 
ಆದ್ದರಿಂದ ಈ ಕೈಪಿಡಿಯಲ್ಲಿ ಭಾಷೆಯನ್ನು "ಮಗುವಿನ ಭಾಷೆ ಎಂಬ 


ಬರುವ ವಸ್ತುವಿನ 
ಪದಗಳು ಮತ್ತು 


ಹೆಚ್ಚಿನ ಅನುಭವವನ್ನು ನೀಡುತ್ತಾ ಸಾಗುತ್ತವೆ. ಈ ಹೊಸ ಪದಗಳ ಸಹಾಯ 
ದಿಂದ ಮಗು ತನ್ನ ಸಂರ್ಪಕ್ಕೆ ಬರುವ ವಸ್ತುವಿನ ಜೊತೆಗಿನ ಸಂಬಂಧವನ್ನು 
ಇನ್ನೂ ಗಾಢಗೊಳಿಸಿಕೊಳ್ಳುತ್ತದೆ. ಂದು ರೀತಿಯಿಂದ ಹೇಳುವುದಾದರೆ 
ಕ್ರಿಯೆ ಇಲ್ಲದ. ಅನುಭವಿಸದ ಪದ ಮಗುವಿನ ದೃಷ್ಟಿಯಲ್ಲಿ ಅರ್ಥಹೀನವೆನಿಸ 
ದೆ. “ಬೆಕ್ಕು: "ಓಡು", "ಬೀಳು', "ನೀಲಿ', 'ನದಿ', 'ಒರಟು' ಮೊದಲಾದ 
ಶಬ್ದಗಳನ್ನು ಮಗು ಮೊದಲು ಚಿತಸಹಿತ ನೋಡಿ ಬಳಸಿಲ್ಲದಿದ್ದರೆ ಮಗುವಿಗೆ 
ಕೇವಲ ಒಂದು ಪದವಾಗಿಯಷ್ಟೇ ತೋರುತ್ತದೆ. ನಾವು ಮಗುವಿಗೆ 
ಪರಿಚಯಿಸುವ ಪದಗಳನ್ನು ಯಾವುದಾದರೊಂದು ಪ್ರತಿಮೆಗಳ ಮೂಲಕ 
ಪರಿಚಯಿಸಿದಾಗ ಮಾತ್ರ ಮಗುವು ಮುಂದೆ ಅದನ್ನು ಅರ್ಥವಕ್ತಾಗಿ ಬಳಸಲು 
ಸಧ್ಯ 
ಪದಗಳು ಮತ್ತು ಮಗುವಿನ ಭೌತಿಕ ಅನುಭವಗಳ ನಡುವಿನ ಈ 
ಸಂಬಂಧವು ದೊಡ್ಡವರ. ಅದರಲ್ಲೂ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಜ್ಬಾರಿಯನ್ನು 
ಹೊರಿಸುತ್ತದೆ. ಶಿಕ್ಷಕರು ತಮ್ಮಲ್ಲಿಗೆ ಬರುವ ಮಕ್ಕಳಿಗೆ ಪಾಲಕರು ವಿಸ್ಥತವಾದ 
'ಒದಗಿಸಿರುತ್ತಾರೆ ಎಂದೇ ನಂಬಿರುತ್ತಾರೆ. ಆದಕೆ”"ಹೆಚ್ಚಿನ 
ಪೋಷಕರ ವಿಷಯದಲ್ಲಿ ಇದು ಸತ್ಯವಾಗಿರುವುದಿಲ್ಲ. ಪೋಷಕರು ತಮ್ಮ 
ಮಕ್ಕಳನ್ನು ಅನೇಕ ವಸ್ತುಗಳ ಸಂಪರ್ಕಕ್ಕೆ ಬರಲು ಜಿಡುವುದಿಲ್ಲ ಮತ್ತು ಮಗು 
ನೋಡಿ "ತಿಳಿಯಲು, `ಮಾಡಿ ಕಲಿಯಲು ಬೇಕಾದಷ್ಟು ವೇಳೆಯನ್ನು 


ಧಾಷೆ ಎಂದರೇನು? 3 


ನೀಡಿರುವುದಿಲ್ಲ. ಮಗುವೊಂದು 'ನಲ್ಲಿಯಿಂದ ಸುರಿಯುತ್ತಿರುವ ನೀರಿನ 
ಧಾರೆಯಲ್ಲಿ ಅರ್ಧ ತಾಸುಗಟ್ಟಲೆ ಬೆರಳನ್ನು ಹಿಡಿದು ನಿಂತಿರುವುದು, 
ಪಾತ್ರೆಗಳನ್ನೆಲ್ಲ ಅಡುಗೆ ಮನೆಯಿಂದ ಕಂದು ನೆಲದಲ್ಲಿ ಜೋಡಿಸುವುದು, 
ಕೊಡೆಯನ್ನು ಅನೇಕ ಬಾರಿ ಬಿಡಿಸುವುದು, ಮಡಿದುವುದು ಇವೆಲ್ಲವೂ 
ದೊಡ್ಡವರಿಗೆ ಅರ್ಥಹೀನವಾಗಿಯೇ ಕಾಣುತ್ತವೆ. ಅನೇಕ ಬಾರಿ ೋಷಕರು 
ಈ ಎಲ್ಲ ವಸ್ತುಗಳಿಗೆ ಆಗುವ ಹಾನಿ ಮತ್ತು ಮಗುವಿಗೆ ಆಗುವ ತೊಂದರೆಯನ್ನು 
ತಪ್ಪಿಸಲು ಇಂತಹ ವಸ್ತುಗಳು ಮಕ್ಕಳ ಕೈಗೆ ಸಿಗದಂತೆ ಮುಂಜಾಗ್ರತೆ 
ವಹಿಸಿರುತ್ತಾರೆ. ಆದ್ದರಿಂದ ಶಾಲೆಗೆ ದಾಖಲಾಗುವ ಮೊದಲು ಮನ್ಕಳು ಕೇವಲ 
ಸೀಮಿತ ಅನುಭವವನ್ನು ಮಾತ್ರ ಪಡೆದಿರುತ್ತಾರೆ. 

ಭಾಷೆಯ ಬಗ್ಗೆ ಪೋಷಕರಿಂದ ಮಗು ಎಷ್ಟು ಬೇಕಾದರೂ ಜ್ಞಾನವನ್ನು 
'ಗಳಿಸಿರಲಿ. ಶಿಕ್ಷಕರ ಕೆಲಸ ಮಾತ್ರ ನಿಖರವಾಗಿದೆ. ಶಿಕ್ಷಕರು ಮಗುವು 
ನಿರಂತರವಾಗಿ ಭಾಷೆಯನ್ನು ನಿಕ್ಯಜೀಪನದ ಅನುಭವಗಳೊಂದಿಗೆ ಸಮೀಕರಿಸು 
ವಂತೆ ಮಾಡಬೇಕು. ಇದನ್ನು ಹೀಗೆ ಮಾಡಬಹುದು : 

* ಮಕ್ಕಳು ದೇರ ಬೇರೆ ವಸ್ತುಗಳನ್ನು ತರಗತಿಗೆ ತರುವುದು (ಉದಾ: 
ಎಲೆಗಳು, ಕಲ್ಲುಗಳು, ಗರಿಗಳು, ರೆಂಚೆಕೊಂಬೆಗಳು, ಒಡೆದ ವಸ್ತುಗಳು), 
ಅವುಗಳ ಬಗ್ಗೆ ಮಾತನಾಡುವುದು. ಓದುವುದು ಮತ್ತು ಬರೆಯುವುದು. 

* ಮಕ್ಕಳಿಗೆ ಶಾಲೆಯ ಹೊದಗಿನ 'ಅಮಭವಗಳ ಬಗ್ಗೆ ಮಾತನಾಡಲು, 
ಓದಲು ಮತ್ತು ಬರೆಯಲು ಹೇಳುವುದು. 

* ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ಸಾಮಾನ್ಯವಾದ 
ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ಮಾಡುವುದು (ಉದಾ: 
ಮುರಿದ ಸೇತುವೆ, ಕೆಸರು ಹೊಂಡ. ಸತ್ತಿರುವ ಕೀಟ. ಹಕ್ಕಿಯ 
'ಗೂಡಿನಲ್ಲಿರುವ ಮೊಟ್ಟೆ), ಅವುಗಳ ಬನ್ನೆ ಮಾತನಾಡಲು ಹೇಳುವುದು. 
ಇಂತಹ ನಿರಂತರ ಭೇಟಿಗಳು ಧಾಷಾಕಲಿಕೆಯಲ್ಲಿ ಪ್ರಮುಖ ಪಾತ, 
ವಹಿಸುತ್ತವೆ. 


ಆದ್ದರಿಂದ ಯಾವ ಶಾಲೆಯಲ್ಲಿ ಮಕ್ಕಳು ವೈವಿಧ್ಯಮಯವಾದ 
ಚಟುವಟಿಕೆಗಳನ್ನು ಕೈಯ್ಯಾರೆ ಮಾಡುವುದಿಲ್ಲಪೋ, ಸುಮನೆ ತರಗತಿಯಲ್ಲಿ 
ಕುಳಿತು ಶಿಕ್ಷಕರು ಹೇಳಿದ್ದನ್ನು ಕೇಳುತ್ತಾ ಯಾವುದೇ ವಸ್ತುವನ್ನು ಮುಟ್ಟದೇ, 
ಒಡೆಯದೇ ಪುನಃ ಜೋಡಿಸದೇ ಇರುವರೋ ಅಂತಹ ಸ್ಥಳದಲ್ಲಿ ಉತ್ತಮ 
ಭಾಷಾಕೌಶಲ್ಯ ಬೆಳೆಯದು. 


ಭಾಷೆ ಎಂದರೇನು? 5 


'ವುದರಲ್ಲೇ ಮುಗಿದಿರುತ್ತದೆ. ಪೋಷಕರು ಮಕ್ಕಳ ಭಾವನಾತ್ಮಕ 
ಮತ್ತು ಬೌದ್ಧಿಕ ಅವಶ್ಯಕತೆಗಳ ಬಗೆಗೂ ಗಮನ ಹರಿಸಬೇಕಾದ್ದು ಅವಶ್ಯ, 
ಮಕ್ಕಸು ಕಮ್ಮೆ ಗಮನ ಸೆಳೆಯುವ ದೃಶ್ವ ಅಥವಾ ವಸ್ತುಗಳ ಬಗ್ಗೆ ಇತರರು 
ಆಸ್ತಿ ದು ಬಯಸುತ್ತಾರೆ. ಗುಂತನಲ್ಲಿ ಆಟವಾಡುತ್ತಿರುವ ಮಕ್ಕಳನ್ನು 
ಗಮನಿಸಿದರೆ ಅವರು ತಾವು ನೋಡಿರುವ ಆಸಕ್ತಿಕರವಾದ ವಿಷಯಗಳ ಬಗ್ಗೆ 
ಬೇರೆಯವರ ಗಮನವನ್ನು ಸೆಳೆಯಲು ಉತ್ಪುಕರಾಗಿರುವುದನ್ನು ನೋಡಬಹುದು. 
ಈ ರೀತಿಯ ಭಾಷಾ ಬಳಕೆಯ ಪ್ರಾಮುಖ್ಯತೆಯು ಅವರ ನಿರೀಕ್ಷೆಗಳನ್ನು 
ವ್ಯಕ್ತಪಡಿಸುವುದಷ್ಟೇ ಆಗಿದೆ. ಈ ನಿರೀಕ್ಷೆಯು "ತಾನು ಗಮನಿಸಿದುದನ್ನು 
ಇತರರೂ ನೋಡಲು ಬಯಸಬೇಕು” ಎಂಬುದೇ ಆಗಿದೆ. ಈ ನಿರೀಕ್ಷೆಯು 
ಅಂತರ್ಗತವಾದ ಮಾನವೀಯ ಸಂಬಂಧಗಳು ಮತ್ತು ಒಟ್ಟಾಗಿ ಅಸ್ಥಾದಿಸುವ 
ಭಾವವನ್ನು ಬೆಳೆಸುತ್ತದೆ. ಮಕ್ಕಳು ನಿರೀಕ್ಷಿಸುವ ವ್ಯಕ್ತಿ ಅವರ ನಿರೀಃ ನ್ನು 
ಪೂರ್ಣಗೊಳಿಸಲು ಏಫಲನಾದಲ್ಲಿ ಭಾಷಾ ಬೆಳವಣಿಗೆಯ -ಮೂಲಭೂಃ 
ಉದ್ದೇಶಕ್ಕೆ ತಡೆಯುಂಟಾಗುತ್ತದೆ. z 


ಫಡುವಂತೆ ಅನೇಕ ಕಾರ್ಯಗಳಿಗೆ ಭಾಷೆಯನ್ನು ಬಳಸುತ್ತದೆ. ಅವುಗಳಲ್ಲಿ 
ಕೆಲವು ಕಾರ್ಯಗಳನ್ನು ಈ ಕೆಳಗೆ ಚರ್ಚಿಸಲಾಗಿದೆ. 


3. ಆಟವಾಡಲು x: 
2 12 ವರ್ಷ ಮೇಲ್ಲಟ್ಟ ಮಕ್ಕಳು ಭಾಷೆಯನ್ನು ಒಂದು ಆಟಕೆ ಮತ್ತು ಮೋಜಿನ 
ಸಾಧನವಾಗಿ ಬಳಸುತ್ತಾರೆ. ಅವರು ಭಾಷೆಯ ಪದಗಳನ್ನು ಬೇರೆ ಬೇರೆ ಧ್ವನಿಯಲ್ಲಿ 


ಪತಿಯವರ ಚಟುವಟಿಕೆ ನಿರ್ದೇಶಿಸಲು ಮತ್ತು ಗಮನ ಸೆಳೆಯಲು 

ಅವಶ್ಯಕತೆಗಳ ಪೂರೈಕೆಗಾಗಿ ಮತ್ತು ಇನರರ ಗಮನ ಸೆಳೆಯಲು 
I ಭನ ವ ಮಾಡಿಕೊಂಡಿರು 
. ಆದರೆ ಪೋಷಕರ ಹೆಚ್ಚಿನ ಸಮಯವೆಲ್ಲಾ ಮಕ್ಕಳ ಭೌತಿಕ ಅವಶ್ಯಕತೆ 


ಗಳನ್ನು ಸೂಕ್ತ 
ಸಸಿ ಖುಷಿಪಡುತ್ತಾರೆ. ಪದಗಳನ್ನು ಈ ರೀತಿ ವಿಚಿತ್ರ 
ರ ನ್ನು ಅವರು ಸುಲಭವಾಗಿ ಕಲಿತಿರುತ್ತಾರೆ. 

ಪದಗಳ್ನ ಮಕ್ಕಳು ಆಟಿಕೆಯಂತೆ ಬಳಸುತ್ತಾರೆ. ಅವರ ಸೃಜನಶೀಲತ 
ಮತ್ತು ಅಭಿವ್ಯಿಗೆ ಪದಗಳು ಅಪರಿಮಿತ ಹೊರಮಾರ್ಗವನ್ನು ಒದಗಿಸುತ್ತವೆ. 


ಭಾಷೆ ಎಂದರೇನು? 


4. ವಿಷಯವನ್ನು ವಿವರಿಸಲು 

ಒಂದು ಘಟನೆ 'ಹೇಗೆ' ನಡೆಯಿತೆಂದು ವಿವರಿಸಲು ತಮ್ಮದೇ ರೀ: 

ಬಳಸುತ್ತಾರೆ. ಉದಾ: ಮೂರು ವರ್ಷದ Cc 

ಹೇಗೆ ಬರುವುದೆಂಬುದನ್ನು ಹೀಗೆ ವಿವರಿಸುತ್ತದೆ: ಆಕಾಶವು ಕಂದುಬಣ್ಣದ 
ಮೋಡಗಳಿಂದ ತುಂಬಿತ್ತು ಸಣ್ಣ ಹನಿ ಬೀಳಲು ಪ್ರಾರಂಭವಾಯಿತು. ನಂತರ 
ದೊಡ್ಡ ಮಳೆ ಬಂದಿತು. ಎಷ್ಟು ಜೋರಾಗಿ ಬಂತೆಂದರೆ ನಮಗೆ ಏನೂ 
ಕಾಣಿಸದಷ್ಟು. ಈ ಮೇಲಿನ ಉದಾಹರಣೆಯಲ್ಲಿ ಘಟನೆಗಳನ್ನು ಸರಣಿಯಾಗಿ 
ಜೋಡಿಸಿ, ಮುಖ್ಯ ಘಟನೆ ಹೇಗೆ ಸಂಭವಿಸಿತು ಎಂಬುದನ್ನು ಮಗು ತಿಳಿಸುತ್ತದೆ. 
ಕಥೆಗಳೆಲ್ಲಾ ಈ ರೀತಿಯ ಭಾಷಾ ಬಳಕೆಯಿಂದಲೇ ಹುಟ್ಟಿದಂಥವು. ಕಥೆಗೆ 

ಕ ವಿಷಯಗಳೇ ಬೇಕೆಂದೇನೂ ಇಲ್ಲ. ಬದುಕನ್ನು ವಿಕ್ಷೇಷಿಸುವ 
ಆಸೆಗಳನ್ನು ಕಥೆಗಳು ಪ್ರತಿನಿಧಿಸುತ್ತವೆ. ನಾವು ಜಗತ್ತಿನ ವಿದ್ಯಮಾನಗಳು ಮತ್ತು 
ರಾಜಕೀಯ ವಿಷಯಗಳನ್ನು ಮಾತನಾಡುವಷ್ಟೇ ಆಸಕ್ತಿಯಿಂದ ಮಕ್ಕಳು ತಮ್ಮ 
ಜೀವನದ ಘಟನೆಗಳನ್ನು ಏವರಿಸುತ್ತಾರೆ. 


ಧಾಷೆ' ಎಂದರೇನು? 9 


ಭಾಷೆಯ ಮೊರೆ ಹೋಗುತ್ತಾರೆ: ಕಳೆದು ಹೋದ ಘಟನಗಳನ್ನು 
ಧಾಷೆಯ ಸಹಾಯದಿಂದ ಅರ್ಥಪೂರ್ಣವಾಗಿ ಚಿತ್ರಿಸಿಕೊಳ್ಳುತ್ತಾ 
ಠೆಂದರೆ ಮುಂದೆ ಜೀವನ ಪೂರ್ತಿ ಆ ವಿಷಯದ ಬಗ್ಗೆ; ಮಾತನಾಡಬಲ್ಲವ 
'ಪಾಗಿರುತ್ತಾರೆ. 

(ಕು ತೀರಾ ಭಾವನಾತ್ಮಕ ನೆಲೆಯಲ್ಲಿ ವಿಷಯವನ್ನು ಒಪ್ಪಿಕೊಳ್ಳಲು 
pe ಕ ಉದಾಃ: ಮಗುವೊಂದು ಯಾವುದೋ 
ವಿಷಯದ ಬಗ್ಗೆ ತೀರ ಭಯಗೊಂಡದ್ದರೆ ಆ ವಿಷಯಕ್ಕೆ ಹೊಂದಾಣಿಕೆ 
ಯಾಗುವವರೆಗೂ ಅದನ್ನೇ ಹೇಳುತ್ತಿರುತ್ತದೆ. ಆ: ವಾದ ಘಟನೆಗಳು 
ಎದುರಾದಾಗ ಆ ಘಟನೆಗಳನ್ನೇ ಪದೇ ಪದೇ ಭಾಷೆಯ ಮೂಲಕ ಮಃ 
ಮಾಡುತ್ತಾ ಆ ಘಟನೆಯನ್ನು ಸನ್ನಿವೇಶವನ್ನು ಪರಿಚಿತವಾಗಿಸಿಕೊಳ್ಳುತ್ತೆ. 
ಉದಾಃ ಮನೆಯ ಮುಂದಿನ ರಸ್ತೆಯಲ್ಲಿ ಮಗು ಆಡುತ್ತಿರುವಾಗ ರಿಕ್ಷಾವೊಂದು 
ದೂರದಲ್ಲಿ ಬರುತ್ತಿರುತ್ತದೆ. ಮಗುವನ್ನು ಕರೆದು ಯಾರೋ ಬದಿಗೆ ಸರಿಯಲು 
ಹೇಳಿರುತ್ತಾರೆ. ಮಗು ತುಂಬಾ ಗಾಬರಿಯಿಂದ ಮನೆಯ ವರಾಂಡದ ಒಳಗೆ 
ಓಡಿ ಬಂದಿರುತ್ತದೆ. ಮಗುವಿಗೆ ಗಾಬರಿಯುಂಟು ಮಾಡಿದ ಈ ಘಟನೆಯ: 


ಅದು ತನಗೆ ಪ್ರೀಿ ತೋರುವ ಎಲ್ಲರಲ್ಲಿಯೂ ಪುನಃ ಪುನಃ ಕಣ್ಣರಳಿಸಿ 


ಹೇಳುತ್ತಿರುತ್ತದೆ. ನಮಗೆ ನೀರಸವೆನಸುವ ಈ ವಿವರಣೆ ಮಗುವಿಗೆ ಆ ಘಟನೆಯ 
ಗಾಬರಿಯನ್ನು ಹೋಗಲಾಡಿಸುವ ಪರಿಹಾರ ಮಾರ್ಗವಾಗಿರುತ್ತದೆ. 


6. ಸಂಯೋಜಿಸಲು 

ಬೇರೆಯವರು ಕಥೆ ಹೇಳುವಾಗ ಅಥವಾ ಅವರ ಅನುಭವಗಳನ್ನು ಹೇಳುವಾಗ 
ನಾವು ನಮ್ಮ ಜೀವನದ ಅಂಥಹುದೇ ಸನ್ನಿವೇಶಗಳನ್ನು ಅದರೊಂದಿಗೆ 
ತಾಳೆಹಾಳಿ ಪತಿಕ್ಷಿಯಿಸುತ್ತೇವೆ, ನಮ್ಮನ್ನು ಅವರು ಹೇಳುವ ವ್ಯಕ್ತಿಯ ಅಥವಾ 
ಫಟನೆಯೊಂದಿಗೆ pe ಆ ಕಥೆಗೆ ಹೊಂದಾಣಿಕಿಯಾಗುವಂತೆ 
ನಮ್ಮ ಜೇವನದ ಹಿಂದಿನ ಘಟನೆಗಳನ್ನು ಅಲ್ಲ ಸ್ವಲ್ಪ ಬದಲಾವಣೆಯೊಂದಿಗೆ 
ಸರಿಹೊಂದಿಸುತ್ತೇವೆ. ಆದೇ ರೀತಿ ಮಗುವು ಕೂಡಾ ಒಂದು ಲೋಹದ 
ಗೊಂಬೆಯ ಬಗ್ಗೆ ಮಾತನಾಡುವಾಗ ಆ ಗೊಂಜೆಯೇ ತಾನೆಂದು ಭ್ರಮಿಸಿ, 
ಮಾತನಾಡುತ್ತದೆ. ಭಾಷೆಯು ನಮ್ಮನ್ನು ಬೇರೆಯವರ ಅನುಭವದೊಂದಿಗೆ 
ಹೊಂದಾಣಿಕ ಮಾಡಿ ಅವರೊಂದಿಗೆ ಸಾಗುವಂತೆ ಮಾಡುತ್ತದೆ. 


7. ಪೂರ್ವಭಾವಿಯಾಗಿ ಗ್ರಹಿಸಲು 
ಕೆಲವೊ: ನಡೆಯದೇ ಇರುವ ಘಟನೆಗಳು ಅಥವಾ 
ಮ ಮ ಇಲ್ಲದ ಘಟನೆಗಳು ನಮ್ಮ ಮಾತುಕತೆಯ 


A. ಸ 
39 ಮಗುವಿನ ಬಾನೆ ಮತ್ತು ಶಿಕ್ಷಕ 


 ವಿಷಯಗಳಾಗಿರುತ್ತವೆ: ಮಕ್ಕಳು ಅವರ ಭಯ, ಯೋಜನೆಗಳು, ನಿರೀಕ್ಷೆಗಳು 
ಮತ್ತು ಎಚತ್ರ ನ ಮಾತ್ರ ಘಟಿಸಬಹುದಾದ ವಿಷಯಗಳ ಬಗ್ಗೆ 
ಅಗಾಗ ಮಾತನಾಡುತ್ತಾರೆ. ಭಾಷಾ ಪ್ರಯೋಗವು ಭವಿಷ್ಯದ ಪ್ರತಿಮೆಗಳನ್ನು 
ಸೈಷಿಸಲು ಅವರಿಗೆ ಸಹಕಂಸುತ್ತದೆ. ಕೆಲವೊಮ್ಮೆ ಅಂತಹ ಪ್ರತಿಮೆಗಳು ಭವಿಷ್ಠದ 
ವಾಸ್ತವವನ್ನು ತಿಳಿಯಲು ಮಕ್ಕಳಿಗೆ. ಸಹಕರಿಸುತ್ತವೆ. ಆಥವಾ ಭವಿಷ್ಯವನ್ನು 
ಬಂದಂತೆ ಸ್ಲೀಕರಿಸಲು ಸಹಾಯ ಮಾಡುತ್ತವೆ. 


ಮಗುವಿಗೆ 'ಸಮಸ್ಯೆ' 
ಮಗು ಯಾಕೆ ಅದು ಹೀಗೆಯೇ 


ಸುಲಧವಾಗಿ ತಮ್ಮದೇ ಆದ ಉತ್ತರೆವನ್ನು ಕಂಡುಕೊಳ್ಳುತ್ತಾರೆ. 
ತಕ್ಷಣ ಯಾಕೆ ನಿಂತಿತು? ತಲೆಯ ಮೇಲೆ ನೀರು ಸುರಿದಾಗ ತಾನು ಯಾಕೆ 
ಹೆದರುತ್ತೇನೆ? ಕೇವಲ 3 ವರ್ಷದ ಮಗು ಈ ಪ್ರಶ್ನೆಗಳಿಗೆ ತನ್ನದೇ ಆದ 


ಭಾಷೆ ಎಂದರೇನು? 


ಕಾರಣಗಳನ್ನು ಕಂಡುಕೊಳ್ಳುತ್ತದೆ. ಆದರೆ ಎಲ್ಲ ಮಕ್ಕಳೂ ಬೇರೆಯವರಿಗೆ ಈ 
ಕಾರಣಗಳನ್ನು ತಿಳಿಸಲು ಶಕ್ತರಲ್ಲದಿರಬಹುದು. ಕೆಲವು ಮಕ್ಕಳು ಮನೆಯಲ್ಲಿ 
ಹಿರಿಯರು ವಚಾರಿಸುವುದನ್ನು ಮತ್ತು 'ಕೇಳಿರುವುದರಿಂದ 
ಮೇಲಿನ ಸಮಸ್ಯೆಗಳಿಗೆ ಉತ್ತರಗಳನ್ನು ಏವರಿಸಬಲ್ಲರು. 

ಮೇಲೆ ತಿಳಿಸಿದ ಮಾದರಿಗಳಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಮಕ್ಕಳು 
ವೈಜ್ನಾನಿಕ ಕಾರಣಗಳನ್ನು ಗಹಿಸಲಾರರು. ಉದಾ: ಮಳೆ ಯಾಕೆ ಬ; 
ಹೋರಾಗಿ ಗಾಳಿ ಬೀಸಿದಾಗ ಮರ ಉರುಳಿ ಬೀಳುವುದೇಕೆ? ಎನ್ನುವುದೆಲ್ಲ 
4-5 ವರ್ಷದ ಮಗುವಿಗೆ ಅರ್ಥವಾಗದ ವಿಷಯಗಳು. ಆದರೆ ಇಂತಹ 

(ಳಿಗೆ ಮಕ್ಕಳು ಅವರದೇ ಅದ ಕಾರಣಗಳನ್ನು ಕಂಡುಕೊಳ್ಳುತ್ತಾರೆ. 
ಕಾರಣಗಳು ಸಂಯುರಲಿ, ಬಿಡಲಿ ಇದರಿಂದ ತಿಳಿಯದಿರುವ ವಿಷಯಗಳ 
ಬಗ್ಗೆ ವಿಚಾರಿಸುವ ಸಾಮರ್ಥ್ಯ ಮತ್ತು ವಿವೇಚನೆಗಳು ದೆಳೆಯುತ್ತದೆ. ಹಿರಿಯರ 
ವಿವೇಚಿಸುವ ಮತ್ತು ವಿಬಾರಿಸುವ ಸನ್ನಿವೇಶಗಳನ್ನು ಹೆಚ್ಚು ನಿಯಮಿತವಾಗಿ 
ಆಲಿಸುವ ಮಕ್ಕಳು ಅವ್ಟೇ ಬೇಗನೆ ಈ ರೀತಿಯ' ಭಾಷಾ ಪ್ರಯೋಗದಲ್ಲಿ 
ಪ್ರಾವೀಣ್ಯತೆ ಪಡೆಯುತ್ತಾರೆ. 


ಭಾಷಾ ಬಳಕೆ ಮತ್ತು ಪರಿಸರ 
ಮಕ್ಕಳ ಜೀವನದಲ್ಲಿ ಭಾಷೆಯ ಕಾರ್ಯದ ಬಗ್ಗೆ ಈವರೆಗೆ ಮಾಡಿದ ಚರ್ಚೆಗಳು 
ಬಹಳ ಬಡದಲಾವಣೆಗೊಳಪಡುವಂಥವು. 'ಜೀವನದ ಯಾವ ಹಂತಕ್ಕೆ 
ಬೇಕಾದರೂ ಅವುಗಳನ್ನು ಅನ್ವಯಿಸಬಹುದು. ಮೇಲಿನವುಗಳಿಗೆ ನಿಜಜಿ: 
ಉದಾಹರಣೆಗಳು ಸಿಗುತ್ತವೆ. ಭಾಷೆಯನ್ನು ಬಳಸುವ ತರಬೇತಿಯು 

ಮುಂದಿನ ನಮ್ಮ ಜೀವನದಲ್ಲಿ ಸನ್ನಿವೇಶವನ್ನು ನಮಗೆ ಬೇಕಾದ ಹಾಗೆ 
ಬದಲಾಯಿಸಲು ಸಹಾಯಕವಾಗುತ್ತದೆ. ಉದಾ; ಕೋಪ ಬಂದ ವ್ಯಕ್ತಿಯೊಬ್ಬ 
ಕಠಿಣಪದಗಳನ್ನು ಬಳಸಿ, ವಾತಾವರಣವನ್ನು ಪ್ರಹ}ುಬ್ಬಗೊಳಿಸಬಲ್ಲ ಅಥವಾ 
ಲಘು ಹಾಸ್ಯದಿಂದ ತಿಳಿಯಾಗಿಸಬಲ್ಲ. ಎರಡೂ ಪರಿಣಾಮಗಳೂ ಆ ವ್ಯಕ್ತಿಯ 
ಭಾಷಾ ಬಳಕೆಯನ್ನೇ' ಅವಲಂಬಿಸಿವೆ. 

ಒಟ್ಟಾರೆಯಾಗಿ ಭಾಷೆಯನ್ನು ಎಷ್ಟು ಏಧವಾಗಿ ಬಳಸುವ ವಿಧಾನ 
ನಮಗೆ ತಿಳದಿದೆಯೋ, ಅಪ್ಟೇ ವಿಧವಾದ ಸನ್ನಿವೇಶಗಳನ್ನು ನಾವು ಸೃಷ್ಠಿಸ 
ಬಹುದು. ಭಾಷೆಯು ನಿಜವಾಗಿಯೂ ನಮ್ಮ ಸುತ್ತಲೂ ಒಂದು ವಾತಾವರಣ 
ವನ್ನು ನಿರ್ಮಿಸುತ್ತದೆ. ಹೀಗೆ ಭೌತಿಕವಾಗಿ ಘಟನೆಯಲ್ಲಿ ಭಾಗವಹಿಸಲು ಮತ್ತು 
ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಭಾಷೆಯು ಸಹಾಯಕವಾಗಿದೆ. 

ಒಂದು ಘಟನೆಗೆ ನಾವು ಪ್ರಕ ಸಾಕ್ಷಿಯಾಗಿರಲಿ. ಇಲ್ಲದಿರಲಿ ಅದರ 
ಬ್ಣೆ ಪ್ರತಿಕ್ರಿಯಿಸಲು ನಾವು ಭಾಷೆಯನ್ನು ಬಳಸುತ್ತೇವೆ. ಸಾವಿರಾರು ಘಟನೆಗಳು 


ತ್ತದೆ. ಈ ನಿಖರತೆಯು 
ಪ್ರತಿಯೊಬ್ಬ ವರದಿಗಾರನೂ ಅಪನದೇ 


ಮಗುವೊಂದು ಅಪಘಾತವನ್ನು ನೋಡಿತೆನ್ನಿ 


2 


ಮಾತನಾಡುವುದು 


ಶಾಲೆಗಳಲ್ಲಿ ಮಕ್ಕಳು ಮಾಕನಾಡುವುದನ್ನು ನಕಾರಾಶ್ನಕವಾಗಿ 
ಮಕ್ಕಳು ಮಾತನಾಡುತ್ತಿದ್ದರೆ ಅವರು ಅಭ್ಯಾಸದ ಬಗ್ಗೆ ಗಮನ 
ತಿಲ್ಲನಂದು ಧಾವಿಸುತ್ತಾರೆ. ಇದರಿಂದ ಶಿಕ್ಷಕರು ತರಗತಿಯಲ್ಲಿ ಮೊದಲು 
ವ ಕೆಲಸವೆಂದರೆ ಮಕ್ಕಳು ಮಾತನಾಡದಂತೆ ನೋಡಿಕೊಳ್ಳುವುದು. 
(ಛು ವಿರಾಮದ ವೇಳೆಯಲ್ಲಿ ಅಥವಾ ಶಿಕ್ಷಕರು ಮುಖ್ಯವಾಗಿಲ್ಲದ 
ವಿಷಯವನ್ನು ಚರ್ಚಿಸುವಾಗ ಮಾತ್ರ ಮಾತನಾಡಬಹುದು ಎಂದು ಅವರು 
ಭಾವಿಸುತ್ತಾರೆ. 

ಈ ರೀತಿಯ ಧೋರಣೆಯಿಂದ ಮಗುವು. ಮಾತನಾಡುವುದರಿಂದ 
ಕಲಿಯಬಹುದಾದ ಅನೇಕ ಅವಕಾಶಗಳಿಂದ ಪಂಚಿತವಾಗುತ್ತದೆ. ವಿದ್ಯಾರ್ಥಿ 
ಜೀವನದ ಎಲ್ಲ ಹಂತಗಳಲ್ಲಿ ಇದರಿಂದ ಪರಿಣಾಮವುಂಟಾಗುತ್ತದೆಯಾದರೂ 
ಆಗಿನ ತರಗತಿಗಳಲ್ಲಿ ಪೆಚ್ಚು ದುಷ್ಠರಿಣಾಮವುಂಟಾಗುತದೆ. ಪ್ರಾಥಮಿಕ ಶಾಲೆಯ 

ಅಗೆ ಮಾತನಾಡುವುದೇ ಕಲಿಯುವ ಮತ್ತು ಕಲಿಸುವ ವಿಷಯಗಳನ್ನು 
ಕ್ರೊ?ಡೀಕರಿಸುವ ಸಾಧನವಾಗಿದೆ. ಯಾವ ಶಾಲೆಯಲ್ಲಿ ಮಕ್ಕಳು ಸ್ಥತಂತವಾಗಿ 
ಮಾತನಾಡಲು ಅವಕಾಶವಿಲ್ಲಪೋ ಅಂತಹ ಶಾಲೆ ವ್ಯರ್ಥ! ತಮ್ಮ ವಿದ್ಯಾರ್ಥಿ 
ಗಳನ್ನು ಮಾತನಾಡಲು ಬಿಡದ ಶಿಕ್ಷಕರಿಗೆ ಇತರ ಬೋಧನೋಪಕರಣ 
ಗಳಿಲ್ಲವಂದು ಆರೋಪಿಸುವ ಅಧಿಕಾರವಿಲ್ಲ. ಯಾಕೆಂದರೆ ಅವರೀಗಾಗಲೇ 
ಪುಕ್ಕಟೆಯಾಗಿ ಸಿಗುವ ಅಮೂಲ್ಯ ಕಲಿಕೆಯ ಸಾಧನವೊಂದನ್ನು 
 ಫಿರ್ಲಕ್ಷಿಸುತ್ತಿದ್ದಾರೆ! 
"ಠಾ ಹಂತಗಳಲ್ಲಿ ಮಕ್ಕಳು ಅನೇಕ ಉದ್ದೇಶಗಳಿಗಾಗಿ ಮಾತನಾಡುತ್ತಾರೆ. 
ಇವುಗಳಲ್ಲಿ ಎಲವೂ ಶಿಕ್ಷಕರಿಗೆ ಬೇಕಾಗುವಂಥದ್ದಲ್ಲ, ಬೇಸರ ಕಳೆಯಲು 
ಮಾತನಾಡುವುದು ಮತ್ತು ತಾನು ಗಮನಿಸಿದ ವಿಷಯಗಳೆ ಬಗ್ಗೆ ಇತರರ 
ಲಕ್ಷ್ಯ ಸೆಳೆಯಲು ಮಾತನಾಡುವುದು ಎರಡೂ ಒಂದೇ ಅಲ್ಲ! ಎರಡನೇ ರೀತಿಯ 
ಮಾತುಕಕೆಗೆ ವಾದ ಪಾಮುಖ್ಯತೆಯಿದೆ. ಒಂದು ಉದಾಹರಣೆಯನ್ನು 
ಫರಿಶೀಲಿಸೋಣ. ಶಿಕ್ಷಕಿ ತರಗತಿಗೆ ಪ್ರವೇಶಿಸುತ್ತಾರೆ. ಮೇಜಿನ ಮೇಲೆ 
ಯಾವುದೋ ದಾಖಲೆ' ಪುಸ್ತಕವನ್ನು ಇಟ್ಟು ಬರೆಯುತ್ತಿದ್ದಾರೆ. 


